ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 780 

ಸದಸ್ಯರ ಹೆಸರು : ಶ್ರೀ ಆರ್‌.ಬಿ. ತಿಮ್ಮಾಪೂರ 
ಉತ್ತರಿಸುವ ದಿನಾಂಕ : 20-12-2021 
ಉತ್ತರಿಸುವ ಸಚಿವರು : ಸಮಾಜ ಕಲ್ಯಾಣ ಮತ್ತು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚೆವರು. 


ಖಾಸಗಿ ಅನುದಾನ ರಹಿತ ಮತ್ತು 
ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ 
ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ವರ್ಗದ 
ಮಕ್ಕಳಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ 
ವಿದ್ಯಾರ್ಥಿವೇತನ 
ದುರುಪಯೋಗವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ವಿದ್ಯಾರ್ಥಿವೇತನದ ಬಗ್ಗೆ ಶಾಲೆಗಳು 
ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡದಿರುವುದು 
ಕಂಡು ಬಂದಿರುವುದು ನಿಜವೇ; 


ಖಾಸಗಿ ಅನುದಾನ ರಹಿತ ಮತ್ತು ಅನುದಾನಿತ ಶಾಲಾ 
ಕಾಲೇಜುಗಳಲ್ಲಿ ಪರಿಶಿಷ್ಟ ಜಾತಿ ಮಕ್ಕಳಿಗೆ ಮಂಜೂರು 
ಮಾಡಲಾಗುತ್ತಿರುವ ವಿದ್ಯಾರ್ಥಿವೇತನ ದುರುಪಯೋಗ 
ಆಗುತ್ತಿರುವ ಬಗ್ಗೆ ಯಾವುದೇ ದೂರುಗಳು ಕಂಡುಬಂದಿರುವುದಿಲ್ಲ. 


ವಿದ್ಯಾರ್ಥಿವೇತನ ಮಂಜೂರಾತಿ ಬಗ್ಗೆ ಶೈಕ್ಷಣಿಕ ವರ್ಷದ 
ಪ್ರಾರಂಭದಲ್ಲಿ ಎಲ್ಲಾ ರಾಜ್ಯ ಮಟ್ಟಿದ ದಿನಪತ್ರಿಕೆಗಳಲ್ಲಿ 
ಜಾಹೀರಾತು ನೀಡಲಾಗುತ್ತಿದೆ. ಜಿಲ್ಲಾವಾರು ಮತ್ತು 
ತಾಲ್ಲೂಕುವಾರು ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಜಾಹೀರಾತು ಪ್ರಕಟಣೆ 
ನೀಡಿ ಹೆಚ್ಚಿನ ಪ್ರಚಾರ ನೀಡಲಾಗುತ್ತಿದೆ. ಹಾಗೆಯೇ ತಾಲ್ಲೂಕು 
ಮಟ್ಟಿದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಿ.ಆರ್‌.ಸಿ./ಬಿ.ಆರ್‌.ಸಿ. 
ಹಾಗೂ ಎಲ್ಲಾ ಶಾಲೆಗಳ ಮುಖ್ಯೋಪಾಧ್ಯಾಯರುಗಳ ಸಭೆ 
ಕರೆದು ವಿದ್ಯಾರ್ಥಿವೇತನ ಮಂಜೂರಾತಿ ಸಂಬಂಧ ಅರ್ಜಿಗಳ 
ಸ್ವೀಕಾರದ ಬಗ್ಗೆ ಮಾಹಿತಿ ನೀಡಿ ನಿಗಧಿತ ಅವಧಿಯೊಳಗೆ 
ಆನ್‌-ಲೈನ್‌ನಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಲಾಗುತ್ತಿದೆ. 


2020-21ನೇ ಸಾಲಿನಲ್ಲಿ ಮೆಟ್ರಿಕ್‌ ಪೂರ್ವ 
ವಿದ್ಯಾರ್ಥಿವೇತನ ಕಾರ್ಯಕ್ರಮದಡಿ ಒಟ್ಟು 882248 
ವಿದ್ಯಾರ್ಥಿಗಳಿಗೆ ಒಟ್ಟು ರೂ.13472ಕೋಟಿಗಳ ಮೆಟ್ರಿಕ್‌ ಪೂರ್ವ 
ವಿದ್ಯಾರ್ಥಿವೇತನ ಮಂಜೂರು ಮಾಡಲಾಗಿದೆ. 


ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಂಡು 
ಸರ್ಕಾರದ ಸವಲತ್ತುಗಳನ್ನು ಅರ್ಹ 
ವಿದ್ಯಾರ್ಥಿಗಳಿಗೆ ಒದಗಿಸಲು ಸೂಕ್ತ 
ಸುತ್ತೋಲೆ ಮತ್ತು ಆದೇಶಗಳನ್ನು 
ಹೊರಡಿಸಿದೆಯೇ, ಹೊರಡಿಸದಿದ್ದಲ್ಲಿ 
ಯಾವಾಗ ಹೊರಡಿಸಲಾಗುವುದು? 


ಈ ಬಗ್ಗೆ ಕಾಲಕಾಲಕ್ಕೆ ಸರ್ಕಾರದ ಆದೇಶಗಳನ್ನು 
ಹೊರಡಿಸಲಾಗಿದ್ದು, ಆದೇಶಗಳು/ ಸುತ್ಲೋಲೆಗಳು/ ಕೇಂದ್ರ 
ಸರ್ಕಾರ ಮಾರ್ಗಸೂಚಿಗಳನ್ನಯ ವಿದ್ಯಾರ್ಥಿವೇತನ ಮಂಜೂರು 
ಮಾಡಲಾಗುತ್ತಿದೆ ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಮಾಹಿತಿ 
ನೀಡಲಾಗುತ್ತಿದೆ. 


(ಕೋಟಿ ಶ್ರೀ ಸ್ರ ಜಾರಿ) 
ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


